ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 31-03-2021 ಪುಶ್ನೆ ಸ೦ಖ್ಯೆ: 355 (2480) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀಕೆ. ಹರೀಶ್‌ ಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 31-03-2021 

ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ :  ಮಂಗಳೂರು-ಮೂಡಬಿದೆ-ಸೋಲಾಪುರ ರಸ್ಲೆಯನ್ನು ರಾಷ್ಟ್ರೀಯ ಹೆದ್ಮಾರಿಯ ಕುರಿತು ಮಾಹಿತಿ 


(ಅ) ಮಂಗಳೂರು-ಮೂಡಬಿದ್ರೆ-ಸೋಲಾಪುರ ರಸ್ನೆಯನ್ನು ರಾಷ್ಟೀಯ ಹೆದ್ಗ್ಮಾರಿ (Nಗ -169) 
ಯನ್ನಾಗಿ ಮೇಲ್ಲರ್ಜಿಗೇರಿಸಿದ್ದು ಯಾವಾಗ; 


(ಆ) ಈ ಯೋಜನೆಯ ಕಾರ್ಯ ಪ್ರಗತಿಯು ಪ್ರಸ್ತುತ ಯಾವ ಹಂತದಲ್ಲಿದೆ? (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


